ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಅನುಸೂಚಿತ ಜಾತಿ ಮತ್ತು ಪಂಗಡಗಳ ವಿವರ 


ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) - 


587 (852) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳಲ್ಲಿ ಎಷ್ಟು ಜಾತಿಗಳು ಬರುತ್ತವೆ; ಅವು 
ಯಾವುವು; 


(ಆ) ಸಂವಿಧಾನ ಜಾರಿಗೆ ಬಂದ ಸಮಯದಲ್ಲಿ ಮೂಲಭೂತವಾಗಿ ಯಾವ ಯಾವ ಜಾತಿಗಳನ್ನು 
ಅಮುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳಿಗೆ ಸೇರಿಸಲಾಗಿತ್ತು ; ನಂತರ ಹೊಸದಾಗಿ ಯಾವ 
ಯಾವ ಜಾತಿಗಳನ್ನು ಸೇರಿಸಲಾಯಿತು; 


(ಇ) ಅನುಸೂಚಿತ ಜಾತಿಗಳಲ್ಲಿ ಅಸ್ಪಥಶ್ಯ (UNTOUCHABLES) ಜಾತಿಗಳು ಯಾವುವು; ಅಸ್ಪಂಶ್ಯರಲ್ಲದ 
ಜಾತಿಗಳು (TOUCHABLES) ಯಾವುವು? (ಪಟ್ಟಿಯೊಂದಿಗೆ ವಿವರ ನೀಡುವುದು) 


